KA/ BG-GPO/2515/NVPP-47/2006-2008 ಸುವರ್ಣ ಕರ್ನಾಟಕ 2006 





ಯು 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


9 


ಸಂಪುಟ ೧೪೧ ಬೆಂಗಳೂರು, ಗುರುವಾರ, ಫೆಬ್ರವರಿ ೯, ೨೦೦೬ (ಮಾಘ ೨೦, ಶಕ ವರ್ಷ ೧೯೨೦೭) ಸಂಚಿಕೆ ೬ 








ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 141 ನಯೋಸೆ 2004, ಬೆಂಗಳೂರು, ದಿನಾಂಕ: 19ನೇ ಜನವರಿ 2006 
ಅಧಿಸೂಚನೆ ಸಂಖ್ಯೆ: ನಅಇ 141 ನಯೋಸೆ 04, ದಿನಾಂಕ: 3.2.2005 ರಲ್ಲಿ 19 ಮಂದಿ ನಗರ ಯೋಜನಾ ಪರ್ಯವೇಕ್ಷಕರು : ಮುಖ್ಯ 
ಆಕೃತಿ ರಚಕರುಗಳಿಗೆ ಕಿರಿಯ ನಗರ ಯೋಜಕರ ಹುದ್ದೆಗೆ ಮುಂಬಡ್ತಿ ನೀಡಲಾಗಿತ್ತು. 
ಗುಲ್ಬರ್ಗಾ ಶೀಘ್ರ ವಿಲೇವಾರಿ ನ್ಯಾಯಾಲಯ ಸಂಖ್ಯೆ: 2ರ ಎಸ್‌.ಸಿ. 249:99 ರಲ್ಲಿ ದಿನಾಂಕ: 1.3.2005 ರಂದು ನೀಡಿರುವ ತೀರ್ಷಿನಲ್ಲಿ 
ಶ್ರೀ ಸಂಗಪ್ಪ ಎಸ್‌. ಗಾರಂಪಳ್ಳಿ ಇವರ ಮೇಲೆ ಹೂಡಲಾದ ಆಪಾದನೆಗಳಿಂದ ಮುಕ್ತರನ್ನಾಗಿ ಆದೇಶಿಸಿರುವುದರಿಂದ ದಿನಾಂಕ: 3.2.2005ರ 
ಅಧಿಸೂಚನೆಯಲ್ಲಿ ನಗರ ಯೋಜನಾ ಪರ್ಯವೇಕ್ಷಕರ ಜೇಷ್ಠತಾ ಪಟ್ಟಿಯಲ್ಲಿ ಅವರಿಗಿಂತ ಕಿರಿಯರಾದ ಶ್ರೀ ಕೆ. ಉಬೇದ, ಇವರಿಗೆ ಕಿರಿಯ ನಗರ 
ಯೋಜಕರನ್ನಾಗಿ ಮುಂಬಡ್ತಿ ನೀಡಿದ ದಿನಾಂಕದಿಂದ ಪೂರ್ವಾನ್ವಯವಾಗಿ ಈ ನೌಕರರ ಮುಂಬಡಿಗಾಗಿ ಪರಿಶೀಲಿಸಬೇಕಾಗಿರುತ್ತದೆ. 
ಆದ್ದರಿಂದ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ (ಬಡ್ತಿ, ವೇತನ ಮತ್ತು ಕ್ರಮಬದ್ಧತೆ) 1978ರ ನಿಯಮ 2(1)(ಎ) ರನ್ವಯ ಕಿರಿಯ 
ನಗರ ಯೋಜಕರ ವೇತನಶ್ರೇಣಿ ರೂ.6000-150-7200-200-8800-260-10880-320-11200) ಹುದ್ದೆಗೆ ದಿನಾಂಕ: 3.2.2005 ರಿಂದ 
ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಶ್ರೀ ಸಂಗಪ್ಪ ಎಸ್‌. ಗಾರಂಪಳ್ಳಿ, ನಗರ ಯೋಜನಾ ಪರ್ಯವೇಕ್ಷಕರು ನಿಯೋಜನೆಯ ಮೇಲೆ ನಗರಾಭಿವೃದ್ಧಿ 
ಪ್ರಾಧಿಕಾರ, ಬಳ್ಳಾರಿ, ಇವರಿಗೆ ಮುಂಬಡ್ತಿ ನೀಡಿ ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ರಾಯಚೂರು ಇಲ್ಲಿ ಖಾಲಿ ಇರುವ ಹುದ್ದೆಯಲ್ಲಿ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 115 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಲೋಕೋಪಯೋಗಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲೋಇ 17 ಬನೌಸೇ 2004, ಬೆಂಗಳೂರು, ದಿನಾಂಕ: 4ನೇ ಜನವರಿ 2006 
ಕರ್ನಾಟಕ ಲೋಕಸೇವಾ ಆಯೋಗದ ಮೂಲಕ ಆಯ್ಕೆಗೊಂಡಿರುವ ಶ್ರೀ ಎಸ್‌. ಗೋಪಾಲಕೃಷ್ಣ, ನಂ.2866, 14ನೇ ಡಿ-ಮುಖ್ಯ ರಸ್ತೆ, 
ಅತ್ತಿಗುಪ್ಪೆ, ಆರ್‌.ಪಿ.ಸಿ. ಲೇಔಟ್‌, ಬೆಂಗಳೂರು-40 ಇವರನ್ನು ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆಯಲ್ಲಿನ ಕಿರಿಯ ಜಲ 
ಮೋಜಣಿದಾರರ ಹುದ್ದೆಗೆ (ಬ್ಯಾಕ್‌ಲಾಗ್‌ ಹುದ್ದೆಗಳು) (ಸಮೂಹ-ಬಿ) ರೂ.5575-10620 ಗಳ ವೇತನ ಶ್ರೇಣಿಯಲ್ಲಿ-2 (ಎರಡು) ವರ್ಷಗಳ 
ಪರಿವೀಕ್ಷಣಾ ಅವಧಿ ಮೇಲೆ ನೇಮಿಸಲಾಗಿದೆ. 
ಈ ಅಭ್ಯರ್ಥಿಯ ನೇಮಕಾತಿಯು ತಾತ್ಕಾಲಿಕವಾಗಿದ್ದು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. 
ಅ) ಈ ಅಭ್ಯರ್ಥಿಯು-2 (ಎರಡು) ವರ್ಷಗಳ ಅವಧಿಯವರೆಗೆ ಪರಿವೀಕ್ಷಣಾ ಅವಧಿಯ ಮೇಲೆ ಇರುತ್ತಾರೆ. 
ಆ) ಈ ಪರಿವೀಕ್ಷಣಾ ಅವಧಿಯಲ್ಲಿ ಈ ಅಭ್ಯರ್ಥಿಯು ನಿಗದಿಗೊಳಿಸಲಾದ ತರಬೇತಿಯನ್ನು ಪೂರೈಸತಕ್ಕದ್ದು. 


(೫೬) 


೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೨ 





ಇ) 1974ರ ಕರ್ನಾಟಕ ನಾಗರೀಕ ಸೇವಾ (ಕನ್ನಡ ಭಾಷೆ ಮತ್ತು ಸೇವಾ ಪರೀಕ್ಷೆಗಳು) ನಿಯಮಾವಳಿಯಡಿಯಲ್ಲಿ ನಿಗದಿಪಡಿಸಿರುವಂತೆ ಈ 
ಅಭ್ಯರ್ಥಿ ಪರಿವೀಕ್ಷಣಾ ಅವಧಿಯಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಈ ಕೆಳಕಂಡ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. 
1). ಪೋರ್ಟ್‌ ಹೈಯರ್‌ 
2) ಅಕೌಂಟ್ಸ್‌ ಹೈಯರ್‌ 
3) ಜನರಲ್‌ ಲಾ ಭಾಗ-1 
4) ಜನರಲ್‌ ಲಾ ಭಾಗ-2 
ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಈ ಅಭ್ಯರ್ಥಿಯು ದಿನಾಂಕ: 26.11.2002 ರಲ್ಲಿದ್ದಂತೆ ತಮ್ಮ ವಿದ್ಯಾರ್ಹತೆ, ವಯಸ್ಸು ಹಾಗೂ ಇತರ 
ದೃಢೀಕರಣ ಪತ್ರಗಳ ಮೂಲ ದಾಖಲೆಗಳನ್ನು ಹಾಜರುಪಡಿಸಬೇಕು. 
ಈ ಅಭ್ಯರ್ಥಿಯು ಈ ಆದೇಶ ಹೊರಡಿಸಿದ ದಿನಾಂಕದಿಂದ 15 ದಿವಸಗಳ ಒಳಗಾಗಿ ಸರ್ಕಾರದ ಕಾರ್ಯದರ್ಶಿಗಳು, ಲೋಕೋಪಯೋಗಿ 
ಇಲಾಖೆ, ವಿಕಾಸ ಸೌಧ, 3ನೇ ಮಹಡಿ, ಬೆಂಗಳೂರು-1 ಇಲ್ಲಿ ಕರ್ತವ್ಯಕ್ಕೆ ಹಾಜರಾಗಲು ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟರಸಪ್ಪ 
ಪಿ.ಆರ್‌. 116 ಸರ್ಕಾರದ ಅಧೀನ ಕಾರ್ಯದರ್ಶಿ, ಲೋಕೋಪಯೋಗಿ ಇಲಾಖೆ (ಸೇ-ಸಿ). 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 56 ಎಟಿಎಸ್‌ 2005, ಬೆಂಗಳೂರು, ದಿನಾಂಕ: 19ನೇ ಜನವರಿ 2006 
ಶಿರಸ್ತೇದಾರ್‌ ಹುದ್ದೆಯಿಂದ ತಹಸೀಲ್ದಾರ್‌ ಗುಂಪು-ಬಿ ಹುದ್ದೆಗೆ ಬಡ್ತಿ ಹೊಂದಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಕೆ. ರಂಗನಾಥಯ್ಯ 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಹಸೀಲ್ದಾರ್‌, ಕುಣಿಗಲ್‌ 
ತಾಲ್ಲೂಕು, ತುಮಕೂರು ಜಿಲ್ಲೆ, ಖಾಲಿ ಹುದ್ದೆಗೆ ನೇಮಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 117 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 9 ಆಸೇವ 2006, ಬೆಂಗಳೂರು, ದಿನಾಂಕ: 16ನೇ ಜನವರಿ 2006 
ಉಪಕಾರ್ಯದರ್ಶಿ (ಅಭಿವೃದ್ಧಿ, ಜಿಲ್ಲಾ ಪಂಚಾಯತ್‌, ಬೆಳಗಾಂ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) 
ಅಧಿಕಾರಿ ಶ್ರೀ ಎಂ.ಎಸ್‌. ಚನ್ನಪ್ಪಗೌಡರ್‌, ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ ಹಿಂದಕ್ಕೆ ಪಡೆದು, 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಆಯುಕ್ತರು, ಬೆಳಗಾಂ ಮಹಾನಗರ 
ಪಾಲಿಕೆ, ಬೆಳಗಾಂ ಹುದ್ದೆಗೆ - ಶ್ರೀ ಕೆ.ಡಿ. ಬಿರ್ಜಿ ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 118 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 140 ಸೇಉನ್ಯಾ 2005, ಬೆಂಗಳೂರು, ದಿನಾಂಕ: 19ನೇ ಜನವರಿ 2006 
ಶ್ರೀ ಸೈಯದ್‌ ಅಮೀನ್‌ ಅಲಿ, ಜಿಲ್ಲಾ ನ್ಯಾಯಾಧೀಶರು (ಅಮಾನತ್ತಿನಲ್ಲಿ ಅನ್ಯಕರ್ತವ್ಯದ ಮೇಲೆ ರಜಾ ಮೀಸಲಾತಿ, ಕರ್ನಾಟಕ ಉಚ್ಚ 
ನ್ಯಾಯಾಲಯ, ಬೆಂಗಳೂರು, ಇವರು 58 ವರ್ಷ ವಯೋಮಿತಿ ತಲುಪುವ ದಿನಾಂಕ ಅಂದರೆ, ದಿನಾಂಕ: 31.01.2006 ರಂದು ಸೇವೆಯಿಂದ ನಿವೃತ್ತಿ 
ಹೊಂದಲು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 95(ಎ) ಪ್ರಕಾರ ಸರ್ಕಾರವು ಅನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ರಘುರಾಮ ಭಂಡಾರಿ 
ಪಿ.ಆರ್‌. 119 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-3) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 156 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 20ನೇ ಜನವರಿ 2006 
ವೈದ್ಯಕೀಯ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ಉಪನ್ಯಾಸಕರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 
32ನೇ ನಿಯಮದಡಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರುಗಳ ಹೆಸರುಗಳ ಮುಂದೆ ತೋರಿಸಿರುವ ಶಸ್ತ್ರಚಿಕಿತ್ಸಾ 
ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಸ್ವತಂತ್ರ ಪ್ರಭಾರದ ಮೇಲೆ ನೇಮಿಸಲಾಗಿದೆ. 











ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೫೯ 
ಕ್ರ.ಸಂ ಹೆಸರು ಹೊಂದಿರುವ ಹುದ್ದೆ ಮತ್ತು ಕಾಲೇಜು ಬಡ್ತಿ ಮೇಲೆ ನೇಮಿಸಲಾದ ಹುದ್ದೆ 
1 ಡಾ: ಹೆಚ್‌.ಸಿ. ಸುರೇಶ್‌ ಚಂದು, 


ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ಉಪನ್ಯಾಸಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು, 
ಲಿ ಲಿ ಅ 
ಬೆಂಗಳೂರು. 


ಶಸ್ತ್ರ ಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, (ಸ್ವತಂತ್ರ 
ಪ್ರಭಾರ) ಬೆಂಗಳೂರು ವೈದ್ಯಕೀಯ ಕಾಲೇಜ್‌, ಬೆಂಗಳೂರು 
ಖಾಲಿ ಹುದ್ದೆಯಲ್ಲಿ 

















ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ಉಪನ್ಯಾಸಕರು, ಮೈಸೂರು ವೈದ್ಯಕೀಯ ಕಾಲೇಜು, 


ಮೈಸೂರು. 





2 (ಡಾ: ಟಿ.ಎಸ್‌. ಸುನೀಲ್‌ಕುಮಾರ್‌, ಶಸ್ತ್ರ ಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, (ಸ್ವತಂತ್ರ 
ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ಉಪನ್ಯಾಸಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು, ಪ್ರಭಾರ) ಬೆಂಗಳೂರು ವೈದ್ಯಕೀಯ ಕಾಲೇಜ್‌, ಬೆಂಗಳೂರು 
ಅ ಅ ಲ” ಲ Be 
ಬೆಂಗಳೂರು. ಖಾಲಿ ಹುದ್ದೆಯಲ್ಲಿ 
3 | ಡಾ: ಹೆಚ್‌.ಆರ್‌. ಹರೀಂದ್ರನಾಥ್‌, ಶಸ್ತ್ರ ಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, (ಸ್ವತಂತ್ರ 
ಶಸ್ತ್ರ ಚಿಕಿತ್ಸಾ ಶಾಸ್ತ್ರ ಉಪನ್ಯಾಸಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು, ಪ್ರಭಾರ) ಬೆಂಗಳೂರು ಮೆಡಿಕಲ್‌ ಕಾಲೇಜ್‌, ಬೆಂಗಳೂರು 
ಬೆಂಗಳೂರು. ಖಾಲಿ ಹುದ್ದೆಯಲ್ಲಿ 
4) | ಡಾ: ಹೆಚ್‌.ಎನ್‌. ದಿನೇಶ್‌, ಶಸ್ತ್ರ ಚಿಕಿತ್ಸಾಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, (ಸ್ವತಂತ್ರ 


ಪ್ರಭಾರ) ಮೈಸೂರು ಮೆಡಿಕಲ್‌ ಕಾಲೇಜ್‌, ಮೈಸೂರು 
ಖಾಲಿ ಹುದ್ದೆಯಲ್ಲಿ 





2. ಮೇಲೆ ಹೇಳಿದ ಉಪನ್ಯಾಸಕರು ಸೂಚಿಸಿದ ಸ್ಥಳದಲ್ಲಿ ನೇರವಾಗಿ ಕಾರ್ಯಭಾರ ವಹಿಸಿಕೊಳ್ಳುವುದು ಮತ್ತು ಹಾಗೆ ವಹಿಸಿಕೊಂಡ 
ನಂತರ ಅಧಿಕಾರ ಪ್ರಮಾಣ ಸ್ವೀಕೃತಿ ಪತ್ರ (ಸಿ.ಟಿ.ಸಿ.) ವನ್ನು ಸರ್ಕಾರಕ್ಕೆ ನೇರವಾಗಿ ಸಲ್ಲಿಸಿ, ಇಲಾಖಾ ಮುಖ್ಯಸ್ಥರ ಗಮನಕ್ಕೆ ಸಹ ತರುವುದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ.ಆರ್‌. 120 


ಎಸ್‌.ಎನ್‌. ಕೃಷ್ಣಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) 


ಅಧಿಸೂಚನೆ 


ಸಂಖ್ಯೆ: ಆಕುಕ 05 ಐಎಂಎಂ 2006, ಬೆಂಗಳೂರು, ದಿನಾಂಕ: 16ನೇ ಜನವರಿ 2006 
ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀರಮಾಕಾಂತ್‌ ಆರ್‌ ಕುಂಟೆ, ಸಹಾಯಕ ಔಷಧ ನಿಯಂತ್ರಕರು, ಕೊಪ್ಪಳ 
ವೃತ್ತ, ಕೊಪ್ಪಳ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗುಲ್ಬರ್ಗಾ ವೃತ್ತ, ಗುಲ್ಬರ್ಗಾ, ಇಲ್ಲಿ ಶ್ರೀ ಹಿರೋಳಿ 
ರೇವಣ್ಣ ಸಿದ್ದಪ್ಪ ಇವರ ಮುಂಬಡ್ತಿಯಿಂದ ತೆರವಾದ ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಸದರಿಯವರು ವರ್ಗಾವಣೆ ಭತ್ಯೆ ಮತ್ತು ಸೇರುವಿಕೆ ಕಾಲಕ್ಕೆ ಅರ್ಹರಿರುವುದಿಲ್ಲ. 


ಪಿ.ಆರ್‌. 121 


ಅಧಿಸೂಚನೆ 


ಜಿ. ಚೋಮಾನಾಯಕ್‌ 
ಸರ್ಕಾರದ ಉಪ ಕಾರ್ಯದರ್ಶಿ-2, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಸಂಖ್ಯೆ: ಆಕುಕ 04 ಎಂಎಂಸಿ 2006, ಬೆಂಗಳೂರು, ದಿನಾಂಕ: 19ನೇ ಜನವರಿ 2006 
ಬೆಂಗಳೂರು ಹಾಗೂ ಮೈಸೂರು ವೈದ್ಯಕೀಯ ಕಾಲೇಜಿನ ಈ ಕೆಳಕಂಡ ಸೇವಾ ನಿರತ ಸ್ನಾತಕೋತ್ತರ ವ್ಯಾಸಂಗ ಪೂರ್ಣಗೊಳಿಸಿರುವ 
ಉಪನ್ಯಾಸಕರುಗಳನ್ನು ಅವರುಗಳ ಹೆಸರುಗಳ ಮುಂದೆ ತೋರಿಸಿರುವಂತೆ ಉಪನ್ಯಾಸಕ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


























ಅನಾಟಮಿ ಉಪನ್ಯಾಸಕರು, ಮೈಸೂರು ವೈದ್ವಕೀಯ ಕಾಲೇಜು, ಮೈಸೂರು. 


ಕ್ರ.ಸಂ. ಹೆಸರು ಮತ್ತು ಪದನಾಮ ನೇಮಿಸಿರುವ ಹುದ್ದೆ ಮತ್ತು ಕಾಲೇಜು 

1 ಡಾ: ರವೀಶ ಕೆ.ಎಸ್‌., ಪಿ ಅಂಡ್‌ ಎಸ್‌ಎಂ ಉಪನ್ಯಾಸಕರು, ಬೆಂಗಳೂರು 
ಪಿ ಅಂಡ್‌ ಎಸ್‌ಎಂ ಉಪನ್ಯಾಸಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು, ವೈದ್ಯಕೀಯ ಕಾಲೇಜು, ಬೆಂಗಳೂರು ಖಾಲಿ 
ಬೆಂಗಳೂರು. ಹು ನೆಯಲ್ಲಿ 

2 ಡಾ: ರಿಯಾಜ್‌ ಬಾಷಾ, ಪಿ ಅಂಡ್‌ ಎಸ್‌ಎಂ ಉಪನ್ಯಾಸಕರು, ಬೆಂಗಳೂರು 
ಪಿ ಅಂಡ್‌ ಎಸ್‌ಎಂ ಉಪನ್ಯಾಸಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು, ವೈದ್ಯಕೀಯ ಕಾಲೇಜು, ಬೆಂಗಳೂರು ಖಾಲಿ 
ಬೆಂಗಳೂರು ಹು ನೆಯಲ್ಲಿ 

3 ಡಾ: ಎಸ್‌. ವೆಂಕಟರಾಘವ, ವಿಧಿವೈದ್ಯಶಾಸ್ತ್ರ ಉಪನ್ಯಾಸಕರು, ಬೆಂಗಳೂರು 
ವಿಧಿವೈದ್ಯಶಾಸ್ತ್ರ ಉಪನ್ಯಾಸಕರು, ಬೆಂಗಳೂರು ವೈದ್ಯಕೀಯ ಕಾಲೇಜು, ವೈದ್ಯಕೀಯ ಕಾಲೇಜು, ಬೆಂಗಳೂರು ಖಾಲಿ 
ಬೆಂಗಳೂರು. ಹುದ್ದೆಯಲ್ಲಿ 

4 ಡಾ: ಚಂದ್ರಶೇಖರ್‌ ಕೆ.ಟಿ., ಅನಾಟಮಿ ಉಪನ್ಯಾಸಕರು, ಮೈಸೂರು ವೈದ್ಯಕೀಯ 
ಅನಾಟಮಿ ಉಪನ್ಯಾಸಕರು, ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು. ಕಾಲೇಜು, ಮೈಸೂರು ಖಾಲಿ ಹುದ್ದೆಯಲ್ಲಿ 

5 ಡಾ: ಅರುಣ್‌ ಕುಮಾರ್‌ ಎಸ್‌.ಆರ್‌., ಅನಾಟಮಿ ಉಪನ್ಯಾಸಕರು, ಮೈಸೂರು ವೈದ್ಯಕೀಯ 





ಕಾಲೇಜು, ಮೈಸೂರು ಖಾಲಿ ಹುದ್ದೆಯಲ್ಲಿ 











೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೨ 





























ಕ್ರ.ಸಂ. ಹೆಸರು ಮತ್ತು ಪದನಾಮ ನೇಮಿಸಿರುವ ಹುದ್ದೆ ಮತ್ತು ಕಾಲೇಜು 

6 (ಡಾ: ಬಿ.ವಿ. ಶಾಮಸುಂದರ್‌, ಮೈಕ್ರೋಬೈಯಾಲಜಿ ಉಪನ್ಯಾಸಕರು, ಮೈಸೂರು 
ಮೈಕ್ರೋಬೈಯಾಲಜಿ ಉಪನ್ಯಾಸಕರು, ಮೈಸೂರು ವೈದ್ಯಕೀಯ ಕಾಲೇಜು, ವೈದ್ಯಕೀಯ ಕಾಲೇಜು, ಮೈಸೂರು ಖಾಲಿ ಹುದ್ದೆಯಲ್ಲಿ 
ಮೈಸೂರು. 

7 ಡಾ: ಜಗನ್ನಾಥ್‌ ಬಾಬು ಜಿ.ಆರ್‌., ಮೈಕ್ರೋಬೈಯಾಲಜಿ ಉಪನ್ಯಾಸಕರು, ಮೈಸೂರು 
ಮೈಕ್ರೋಬೈಯಾಲಜಿ ಉಪನ್ಯಾಸಕರು, ಮೈಸೂರು ವೈದ್ಯಕೀಯ ಕಾಲೇಜು, ವೈದ್ಯಕೀಯ ಕಾಲೇಜು, ಮೈಸೂರು ಖಾಲಿ ಹುದ್ದೆಯಲ್ಲಿ 
ಮೈಸೂರು. 

8 ಡಾ: ಸೈಯದ್‌ ಮೊಹಿಸಿನ್‌ ಅಹಮದ್‌, ಫಾರ್ಮಕಾಲಜಿ ಉಪನ್ಯಾಸಕರು, ಮೈಸೂರು 
ಫಾರ್ಮಕಾಲಜಿ ಉಪನ್ಯಾಸಕರು, ಮೈಸೂರು ವೈದ್ಯಕೀಯ ಕಾಲೇಜು, ಮೈಸೂರು. | ವೈದ್ಯಕೀಯ ಕಾಲೇಜು, ಮೈಸೂರು ಖಾಲಿ ಹುದ್ದೆಯಲ್ಲಿ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 122 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಅಧಿಸೂಚನೆ 


ಸಂಖ್ಯೆ: ಆಕುಕ 74 ಐಎಂಎಂ 2005, ಬೆಂಗಳೂರು, ದಿನಾಂಕ: 21ನೇ ಜನವರಿ 2006 
ಔಷಧ ನಿಯಂತ್ರಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಸ್‌. ನಾಗರಾಜ್‌, ಔಷಧ ಪರಿವೀಕ್ಷಕರು, ಬೆಂಗಳೂರು ವೃತ್ತ-2, 
ಬೆಂಗಳೂರು, ಇವರಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ರೂ.7400-13120 ರಲ್ಲಿ ಸಹಾಯಕ 
ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿಯನ್ನು ನೀಡಿ ಉಡುಪಿ ವೃತ್ತ, ಉಡುಪಿ, ಇಲ್ಲಿ ಶ್ರೀ ಜೆ.ಹೆಚ್‌. ಹೆಬ್ಬಾಳ್‌ ಇವರ ಮುಂಬಡ್ತಿಯಿಂದ 
ತೆರವಾದ ಸಹಾಯಕ ಔಷಧ ನಿಯಂತ್ರಕರ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಡಿ.ಬಿ. ಗಣಾಚಾರಿ 


ಪಿ.ಆರ್‌. 123 ಸರ್ಕಾರದ ಅಧೀನ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
HIGH COURT OF KARNATAKA 
NOTIFICATION 
GOB.ll.137/86, Bangalore, Dated: 23rd January 2006 

In modification of the itinerant arrangement made in High Court Notification No. ಅ೦8.11.137/86, 
dated: 24.1.2005, the Addl. Civil Judge (Sr.Dn) Gokak, is directed to itinerate to Raibag, during last 10 
days of every month instead of the Prl.Civil Judge (Sr.Dn) Gokak, to dispose off the cases arising out of 
Raibag taluk, with immediate effect, until further orders. 

By Order of the High Court, 
PR-125 A.S. PACHHAPURE 
Registrar General 
HIGH COURT OF KARNATAKA 
NOTIFICATION 
No. D.1.10/2005 (HVC 74/05, 129/05, 155/05), Bangalore, Dated: 1st December 2005 

The High Court of Karnataka hereby authorises Hon'ble Shri Justice R. Gururajan, Judge, High 
Court of Karnataka and Inquiring Authority, under Section 4(2) of the Karnataka Departmental Inquiries 
(Enforcement of Attendance of Witnesses, Production of Documents and Miscellaneous Provisions) Act, 
1981, to exercise the powers specified under Section 5 of the said Act. 

By Order of the Hon'ble High Court of Karnataka, 
PR- 126 N. ANANDA 
Registrar General. 
KARNATAKA LEGISLATIVE COUNCIL SECRETARIAT 
NOTIFICATION 

No. KLC/Co/363/05, Bangalore, Dated: 16th January 2006 
Sub: Appointment of the Principal Secretary to Karnataka Legislature. 
Ref: Proceedings of Legislature-Order No. KLCS/ADM-1/76/CPS/2005, dated: 20.10.2005 

creating the common Post of Principal Secretary, Karnataka Legislature. 

In exercise of the powers conferred under executive order under reference, the Special Board of 
Karnataka Legislature is pleased to appoint with immediate effect Sri D'Souza Robinson, present 
Secretary to Government, Department of Law, Government of Karnataka, as Principal Secretary, 
Karnataka Legislature, for a period of 3 years or 60 years of age whichever is earlier. 

By Order of the Special Board Karnataka Legislature, 
T. KRISHNEGOWDA 
PR- 127 Deputy Secretary, Karnataka Legislative Council. 





ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೬೧ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 287 ಎಂಎಂಸಿ 2004, ಬೆಂಗಳೂರು, ದಿನಾಂಕ: 18ನೇ ಜನವರಿ 2006 

1. ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಸ್ವತಂತ್ರ ಪ್ರಭಾರದ ಮೇಲಿರುವ ಶಿಶುವೈದ್ಯ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾ: ಆರ್‌. 
ಪ್ರೇಮಲತರವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ 12000-18300 ರೂ.ಗಳ ಸA॥೦TE ವೇತನ ಶ್ರೇಣಿಯ ಶಿಶುವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ 
ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಅವರು ಹೊಂದಿರುವ ಶಿಶುವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕ 
ಹುದ್ದೆಯಲ್ಲಿಯೇ ಮುಂದಿನ ಆದೇಶದವರೆಗೆ ಮುಂದುವರಿಸಲಾಗಿದೆ. ಅವರು ಈ ಹುದ್ದೆಯನ್ನು ಪದಗ್ರಹಿಸಿದ ಮರುದಿನದಿಂದ ಬೆಂಗಳೂರಿನ 
ಇಂದಿರಾಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯಲ್ಲಿ ಶಿಶುವೈದ್ಯ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಅವರ ಸ್ವಂತ ವೇತನ ಮತ್ತು ಶ್ರೇಣಿಯ ಮೇಲೆ 
ನಿಯೋಜನೆ ಮೇಲೆ ನೇಮಕ ಮಾಡಲಾಗಿದೆ. 

2. ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಶಿಶುವೈದ್ಯಶಾಸ್ತ್ರ ಉಪನ್ಯಾಸಕರಾಗಿರುವ ಡಾ: ಸರಳಾ ಸಭಾಪತಿ ರವರಿಗೆ ಕರ್ನಾಟಕ ನಾಗರೀಕ 
ಸೇವಾ ನಿಯಮಾವಳಿಯ 32ನೇ ನಿಯಮದಡಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸ್ವತಂತ್ರ ಪ್ರಭಾರದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ನೇಮಿಸಿ ಬೆಂಗಳೂರು ವೈದ್ಯಕೀಯ ಕಾಲೇಜಿನಲ್ಲಿ ಶಿಶುವೈದ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ 
ಮುಂದುವರಿಸಲಾಗಿದೆ. 

3. ಮೇಲೆ ಹೇಳಿದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಉಪನ್ಯಾಸಕರು ಸೂಚಿಸಿದ ಸ್ಥಳದಲ್ಲಿ ನೇರವಾಗಿ ಕಾರ್ಯಭಾರ ವಹಿಸಿಕೊಳ್ಳುವುದು 
ಮತ್ತು ಹಾಗೆ ವಹಿಸಿಕೊಂಡ ನಂತರ ಅಧಿಕಾರ ಪ್ರಮಾಣ ಸ್ವೀಕೃತಿ ಪತ್ರ (೦.7.೦.) ವನ್ನು ಸರ್ಕಾರಕ್ಕೆ ನೇರವಾಗಿ ಸಲ್ಲಿಸಿ, ಇಲಾಖಾ ಮುಖ್ಯಸ್ಥರ ಗಮನಕ್ಕೆ 
ಸಹ ತರುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 128 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 03 ಎಟಿಎಸ್‌ 2006, ಬೆಂಗಳೂರು, ದಿನಾಂಕ: 19ನೇ ಜನವರಿ 2006 

ಶ್ರೀ ಸಿ. ಗಂಗಾಧರಯ್ಯ, ಕಂದಾಯ ವಸೂಲಿ ಅಧಿಕಾರಿ, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು 
ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಹಸೀಲ್ದಾರ್‌, ಬೆಂಗಳೂರು ದಕ್ಷಿಣ 
ತಾಲ್ಲೂಕು, ಬೆಂಗಳೂರು ನಗರ ಜಿಲ್ಲೆ, ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 129 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ನೇವೆಗಳು-3). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 112 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 20ನೇ ಜನವರಿ 2006 

1) ಮೈಸೂರು ವೈದ್ಯಕೀಯ ಕಾಲೇಜಿನ ಸ್ವತಂತ್ರ ಪ್ರಭಾರದ ಮೇಲೆ ರೋಗಲಕ್ಷಣ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯ 
ನಿರ್ವಹಿಸುತ್ತಿರುವ ಡಾ: ಜಿ. ನಟರಾಜ್‌ರವರಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 12000-18300 ರೂ.ಗಳ ಸA॥೦TE ವೇತನ ಶ್ರೇಣಿಯ 
ರೋಗಲಕ್ಷಣ ಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರು ಹೊಂದಿರುವ ರೋಗಲಕ್ಷಣ ಶಾಸ್ತ್ರ ಸಹಾಯಕ 
ಪ್ರಾಧ್ಯಾಪಕ ಹುದ್ದೆಯಲ್ಲಿಯೇ ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

2) ಮೇಲೆ ಹೇಳಿದ ಸಹಾಯಕ ಪ್ರಾಧ್ಯಾಪಕರು (ಸ್ವ.ಪ್ರ.) ಸೂಚಿಸಿದ ಸ್ಥಳದಲ್ಲಿ ನೇರವಾಗಿ ಕಾರ್ಯಭಾರ ವಹಿಸಿಕೊಳ್ಳುವುದು ಮತ್ತು ಹಾಗೇ 
ವಹಿಸಿಕೊಂಡ ನಂತರ ಅಧಿಕಾರ ಪ್ರಮಾಣ ಸ್ವೀಕೃತಿ ಪತ್ರ (ಸಿ.ಟಿ.ಸಿ.) ವನ್ನು ಸರ್ಕಾರಕ್ಕೆ ನೇರವಾಗಿ ಸಲ್ಲಿಸಿ, ಇಲಾಖಾ ಮುಖ್ಯಸ್ಥರ ಗಮನಕ್ಕೆ ಸಹ 
ತರುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 130 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಅಧಿಸೂಚನೆ 
ಸಂಖ್ಯೆ: ಆಕುಕ 190 ಎಂಎಂಸಿ 2005, ಬೆಂಗಳೂರು, ದಿನಾಂಕ: 23ನೇ ಜನವರಿ 2006 

1) ಮೈಸೂರು ವೈದ್ಯಕೀಯ ಕಾಲೇಜಿನ ಸ್ವತಂತ್ರ ಪ್ರಭಾರದ ಮೇಲೆ ರೇಡಿಯೋ ಡಯಾಗ್ದಿಸಿಸ್‌ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯ 

ನಿರ್ವಹಿಸುತ್ತಿರುವ ಡಾ: ಸಿ.ಪಿ. ನಂಜರಾಜ್‌ರವರಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ 12000-18300 ರೂ.ಗಳ 10೮75 ವೇತನ ಶ್ರೇಣಿಯ 


೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೨ 





ರೇಡಿಯೋ ಡಯಾಗ್ದಿಸಿಸ್‌ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯಲ್ಲಿ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರು ಹೊಂದಿರುವ ರೇಡಿಯೋ ಡಯಾಗ್ಲಿಸಿಸ್‌ 
ಸಹಾಯಕ ಪ್ರಾಧ್ಯಾಪಕ ಹುದ್ದೆಯಲ್ಲಿಯೇ ಮೈಸೂರು ವೈದ್ಯಕೀಯ ಕಾಲೇಜಿನಲ್ಲಿ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

2) ಮೇಲೆ ಹೇಳಿದ ಸಹಾಯಕ ಪ್ರಾಧ್ಯಾಪಕರು (ಸ್ವ.ಪ್ರ.) ಸೂಚಿಸಿದ ಸ್ಥಳದಲ್ಲಿ ನೇರವಾಗಿ ಕಾರ್ಯಭಾರ ವಹಿಸಿಕೊಳ್ಳುವುದು ಮತ್ತು ಹಾಗೇ 
ವಹಿಸಿಕೊಂಡ ನಂತರ ಅಧಿಕಾರ ಪ್ರಮಾಣ ಸ್ವೀಕೃತಿ ಪತ್ರ (ಸಿ.ಟಿ.ಸಿ.) ವನ್ನು ಸರ್ಕಾರಕ್ಕೆ ನೇರವಾಗಿ ಸಲ್ಲಿಸಿ, ಇಲಾಖಾ ಮುಖ್ಯಸ್ಥರ ಗಮನಕ್ಕೆ ಸಹ 
ತರುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಎನ್‌. ಕೃಷ್ಣಕುಮಾರ್‌ 
ಪಿ.ಆರ್‌. 131 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ). 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಗ್ರಾಅಪ 05 ಪರವ 2006, ಬೆಂಗಳೂರು, ದಿನಾಂಕ: 23ನೇ ಜನವರಿ 2006 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ (ಅಭಿವೃದ್ಧಿ ಗ್ರೂಪ್‌-ಎ ಹಿರಿಯ ಮತ್ತು ಕಿರಿಯ ಶ್ರೇಣಿ ವೃಂದದ ಈ ಕೆಳಗಿನ 
ಅಧಿಕಾರಿಗಳು 58 ವರ್ಷ ವಯೋಮಿತಿಯನ್ನು 2006ನೇ ಸಾಲಿನಲ್ಲಿ ಪೂರ್ಣಗೊಳ್ಳುವ ಪ್ರಯುಕ್ತ ಅವರುಗಳ ಹೆಸರಿನ ಮುಂದೆ ಸೂಚಿಸಲಾಗಿರುವ 
ದಿನಾಂಕಗಳಂದು ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


























ಕ್ರಮ ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಜನ್ಮದಿನಾಂಕ |58 ವರ್ಷಗಳು ತುಂಬಿ ಸರ್ಕಾರಿ ಸೇವೆಯಿಂದ 
ಸಂಖ್ಯೆ ವಯೋನಿವೃತ್ತಿಯಾಗುವ ದಿನಾಂಕ 
1 | ಶ್ರೀ ಕೆ.ಎನ್‌. ಪ್ರಭಾಕರ ಗುಪ್ತ, 9.5.1948 31.5.2006 
ಸಹಾಯಕ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತಿ, ಚಿಕ್ಕಮಗಳೂರು. 
2 | ಶ್ರೀ ಹೆಚ್‌.ಎಂ. ಕೊಟ್ರಯ್ಯ, 1.7.1948 30.6.2006 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯಿತಿ, 
ಹಗರಿಬೊಮ್ಮನಹಳ್ಳಿ. 
3 ಶ್ರೀ ಎಂ. ಶಿವಲಿಂಗೇಗೌಡ, 5.2.1948 28.2.2006 
ಕಾರ್ಯನಿರ್ವಾಹಕ ಅಧಿಕಾರಿ, ತಾಲ್ಲೂಕು ಪಂಚಾಯಿತಿ, ಬೀಳಗಿ. 








ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌. ಷಣ್ಮುಖ 
ಪಿ.ಆರ್‌. 132 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 31 ಆಸೇವ 2005, ಬೆಂಗಳೂರು, ದಿನಾಂಕ: 23ನೇ ಜನವರಿ 2006 
ಶ್ರೀ ಬಿ.ಎನ್‌. ಸುರೇಶ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಇವರನ್ನು ಅಧಿಸೂಚನೆ ಸಂಖ್ಯೆ: ಸಿಆಸುಇ 31 ಆಸೇವ 2005, 
ದಿನಾಂಕ: 28.6.2005 ರಲ್ಲಿ ಕಾರ್ಯಕಾರಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪಾನೀಯ ನಿಗಮ ಬೆಂಗಳೂರು ಹುದ್ದೆಯಿಂದ ವರ್ಗಾಯಿಸಿ 
ಜಾಗೃತಾಧಿಕಾರಿ, ಕರ್ನಾಟಕ ರಾಜ್ಯ ಸಾಬೂನು ಮತ್ತು ಮಾರ್ಜಕಗಳ ನಿಗಮ, ಬೆಂಗಳೂರು ಹುದ್ದೆಗೆ ನೇಮಿಸಲು ವಾಣಿಜ್ಯ ಮತ್ತು ಕೈಗಾರಿಕಾ 
ಇಲಾಖೆಯ ವಶಕ್ಕೆ ನೀಡಿರುವುದರಿಂದಲೂ; 
ಈ ಅಧಿಕಾರಿಯು ಕಾರ್ಯಕಾರಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ಪಾನೀಯ ನಿಗಮ, ಬೆಂಗಳೂರು ಹುದ್ದೆಯಿಂದ ದಿನಾಂಕ: 25.7.2005 
ರಂದು ಬಿಡುಗಡೆ ಹೊಂದಿರುವುದರಿಂದಲೂ; 
ಈ ಅಧಿಕಾರಿಯು ತದನಂತರ ಮುಂದಿನ ಸ್ಥಳನಿಯುಕ್ತಿ ಕೋರಿ ಸಿ.ಆ.ಸು. ಇಲಾಖೆಯಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿಲ್ಲದ ಕಾರಣ; 
ಈ ಅಧಿಕಾರಿಯು ಸಿ.ಆ.ಸು.ಇ. ಇಲಾಖೆಯ ಆದೇಶದಂತೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯಲ್ಲಿ ಹಾಜರಾಗಿ ವರ್ಗಾವಣೆ ಮಾಡಿದ 
ಹುದ್ದೆಗೆ ಆ ಇಲಾಖೆಯಿಂದ ಮರುನೇಮಕಾತಿ ಆದೇಶ ಪಡೆದು ಹಾಜರಾಗಿಲ್ಲದಿರುವುದರಿಂದಲೂ; 
ಈ ಅಧಿಕಾರಿಯು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯು ತಮಗೆ ಇನ್ನೂ ಮರುನೇಮಕಾತಿ ಆದೇಶ ನೀಡಿಲ್ಲವೆಂದು ಸಿ.ಆ.ಸು. 
ಇಲಾಖೆಯ ಗಮನಕ್ಕೆ ತಂದಿರುವುದಿಲ್ಲವಾದ್ದರಿಂದಲೂ; 
ಈ ಅಧಿಕಾರಿಯು ದಿನಾಂಕ: 26.07.2005 ರಿಂದ 26.12.2005 ರವರೆಗೆ ಕಳೆದ ಅವಧಿಯನ್ನು ಕರ್ತವ್ಯಕ್ಕೆ ಗೈರು ಹಾಜರಾದ ಅವಧಿಯೆಂದು 
ಪರಿಗಣಿಸಿ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 106-ಎ ರನ್ವಯ ವೇತನ ರಹಿತ ರಜೆ ಎಂದು ಆದೇಶ ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 133 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ೬೩ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 274 ಸಅರ 2005, ಬೆಂಗಳೂರು, ದಿನಾಂಕ: 24ನೇ ಜನವರಿ 2006 
ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ನಿಯೋಜನೆ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ಅವರ ಹೆಸರಿನ 
ಮುಂದೆ ಸೂಚಿಸಿರುವ ದಿನಾಂಕಗಳಿಂದ 30 ದಿನಗಳಿಗೆ ಗಳಿಕೆ ರಜೆಯನ್ನು ಅಧ್ಯರ್ಪಿಸಿ 2005-06ನೇ ಬ್ಲಾಕ್‌ ಅವಧಿಯಲ್ಲಿ ಸರ್ಕಾರಿ ಆದೇಶ ಸಂಖ್ಯೆ: 
ಎಫ್‌ಡಿ 22 ಎಸ್‌ಆರ್‌ಎಸ್‌ 2004, ದಿನಾಂಕ: 8.4.2005ರ ಅನುಸಾರ ನಗದೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. 


















































ಕ್ರ.ಸಂ. ಅಧಿಕಾರಿಯವರ ಹೆಸರು, ಪದನಾಮ ಮತ್ತು ಇಲಾಖೆ ಯಾವ ದಿನಾಂಕದಿಂದ 
1 ಎ.ಎಸ್‌. ರಂಗರಾಜು, ವಿಶೇಷಾಧಿಕಾರಿ, ಜಲಸಂಪನ್ಮೂಲ ಇಲಾಖೆ. 31.12.2005 ರಿಂದ 30 ದಿನಗಳಿಗೆ 
2 ಬಿ.ಪಿ. ಶ್ರೀನಿವಾಸ್‌, ಜಂಟಿ ನಿರ್ದೇಶಕರು, ವಾಣಿಜ್ಯ ಮತ್ತು ಕೈಗಾರಿಕೆಇಲಾಖೆ -do- 
3 ಪಾಟೀಲ್‌ ವಿರೂಪಾಕ್ಷಗೌಡ ಅಮರಗೌಡ, -do- 
ಕಾ.ಕೋ.ಮು. ಹಾಗೂ ಪ.ನಿ.ಸ.ಉ.ಕಾ., ನಗರಾಭಿವೃದ್ದಿ ಇಲಾಖೆ. 
4 ಕಾಂಬಳೆ ಸದಾಶಿವ ಪುಂಡಲೀಕ, 01.02.2006 ರಿಂದ 30 ದಿನಗಳಿಗೆ 
ಉಪ ಕಾರ್ಯದರ್ಶಿ-2, ಕಾ.ನ್ಯಾ. ಮತ್ತು ಮಾ.ಹ. ಇಲಾಖೆ. 
5 ಎಸ್‌.ಎಸ್‌. ಕುಂಬಾರ್‌, ಅಪರ ಕಾರ್ಯದರ್ಶಿ ಕಾ.ನ್ಯಾ. ಮತ್ತು ಮಾ.ಹ. ಇಲಾಖೆ -do- 
6 ಎಂ.ಜೆ. ಕುಮಾರ್‌, ಉಪ ನಿರ್ದೇಶಕರು, ಸಂ.ವ್ಯ. ಮತ್ತು ಶಾ.ರ. ಇಲಾಖೆ -60- 
7 ಎನ್‌.ಎಸ್‌. ಮಮದಾಪುರ, ಉಪ ಕಾರ್ಯದರ್ಶಿ, ಕಾ.ನ್ಯಾ. ಮತ್ತು ಮಾ.ಹ. ಇಲಾಖೆ -60- 
8 ಎಸ್‌. ಶ್ರೀಧರ್‌, ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ. -do- 
9 ಎಸ್‌.ಜಿ. ಹಿರೇಮಠ್‌, -do- 
ಕಾ.ಕೋ.ಮು. ಹಾಗೂ ಪ.ನಿ.ಸ.ಉ.ಕಾ. ಸಿ.ಆ.ಸು.ಇಲಾಖೆ (ಕಾ.ಕೋ) 
10 ಹೆಚ್‌.ಆರ್‌. ರೇಣುಕ, ಅಭಿಯೋಗಗಳ ಉಪ ನಿರ್ದೇಶಕರು, ಒಳಾಡಳಿತ ಇಲಾಖೆ. -60- 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 134 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 26 ಸಅಸೇ 2006, ಬೆಂಗಳೂರು, ದಿನಾಂಕ: 27ನೇ ಜನವರಿ 2006 

ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಸಿ. ಕೃಷ್ಣಮೂರ್ತಿ, ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ 
ಇಲಾಖೆ (ರಾಜಕೀಯ ವಿಶ್ರಾಂತಿ ವೇತನ) ಇವರನ್ನು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯೋಗದಲ್ಲಿ ಶ್ರೀ ಎಸ್‌.ಆರ್‌. ಸಾಯಿನಾಥ್‌ ಪ್ರಕಾಶ್‌, 
ಅಧೀನ ಕಾರ್ಯದರ್ಶಿ ಇವರ ವಯೋ ನಿವೃತ್ತಿಯಿಂದ ತೆರವಾಗುವ ಅಧೀನ ಕಾರ್ಯದರ್ಶಿ ಹುದ್ದೆಗೆ ದಿನಾಂಕ: 1.2.2006 ರಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅಧಿಕ ಪ್ರಭಾರದಲ್ಲಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 135 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು-2) 
HIGH COURT OF KARNATAKA 
NOTIFICATION 
GOB(1)14(15)/2005, Bangalore, Dated: 27th January 2006 

Sri Pradeep D. Waingankar, Prl. District and Sessions Judge, Dharwad, is permitted to surrender 
30 days of Earned leave from 1.2.2006 to 2.3.2006 (bdi) for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-136 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
GOB(1)14(40)/2005, Bangalore, Dated: 27th January 2006 

Sri Narendrakumar Gunaki, District and Sessions Judge, Gadag, is permitted to surrender 30 

days of Earned leave from 1.2.2006 to 2.3.2006 for the block period of 2005-06. 


೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಫೆಬ್ರವರಿ ೯, ೨೦೦೬ ಭಾಗ - ೨ 





The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-137 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
GOB(1)15(42)/2005, Bangalore, Dated: 27th January 2006 

Sri Narayan V. Hegde, Civil Judge (Sr.Dn.) and JMFC., Chickaballapur, is permitted to surrender 
30 days of Earned leave from 1.2.2006 to 2.3.2006 for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-138 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
GOB(1)14(48)/2005, Bangalore, Dated: 28th January 2006 

Sri B.V. Prakash, Presiding Officer, Fast Track Court-ll, Karwar, is permitted to surrender 30 days 
of Earned Leave from 15.1.2006 to 13.2.2006 for the block period of 2005-06. 

The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
PR-139 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION 
GOB(1)13(8)/2006, Bangalore, Dated: 28th January 2006 

In exercise of the powers vested under sub-section (2) of Section 12 of the Code of Criminal 
Procedure, 1973 (Central Act No.2/1974), the High Court of Karnataka hereby appoints the Addl. Civil 
Judge (Jr.Dn.) and JMFC, Chamarajanagar as the Addl. Chief Judicial Magistrate, Chamarajanagar, after 
the office hours on 21.1.2006 till the commencement of office hours on 6.2.2006. 

By Order of the High Court, 
PR-140 R. RANGASWAMY 
Assistant Registrar. 
ನಗರಾಭಿವೃದ್ಧಿ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 13 ಎಹೆಚ್‌ಡಿ 2006, ಬೆಂಗಳೂರು, ದಿನಾಂಕ: 28ನೇ ಜನವರಿ 2006 

ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಆಇ 290 ರಾಲೆಪ 2005 ದಿನಾಂಕ: 13.1.2006 ರಲ್ಲಿ ಶ್ರೀ ಎಫ್‌.ಹೆಚ್‌. ಚಲವಾದಿ, ಉಪ ನಿಯಂತ್ರಕರು, 
ರಾಜ್ಯ ಲೆಕ್ಕ ಪತ್ರ ಇಲಾಖೆ (ನೇಮಕಾತಿ ನಿರೀಕ್ಷಣೆಯಲ್ಲಿರುವವರು) ಇವರನ್ನು ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಮುಖ್ಯ 
ಲೆಕ್ಕಾಧಿಕಾರಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಅದರಂತೆ, ಶ್ರೀ ಎಫ್‌.ಹೆಚ್‌. ಚಲವಾದಿ, ಉಪ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಮುಖ್ಯ ಲೆಕ್ಕಾಧಿಕಾರಿ ಹುದ್ದೆಗೆ ಮರು ಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌ 
ಪಿ.ಆರ್‌. 141 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


